ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ನಾರಾಯಣಪುರ ಜಲಾಶಯ ಹಾಗೂ ತುಂಗಭದ್ರಾ ಜಲಾಶಯ ಕಾಲುವೆಗಳ ಬಗ್ಗೆ 


ಶ್ರೀ ಎನ್‌.ಎಸ್‌. ಬೋಸ್‌ ರಾಜು (ವಿಧಾನಸಭೆಯಿಂದ ಚುನಾಯಿತರಾದವರು -- 


704 (942) ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ ಸಜಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ :- 


(ಅ) NRBC ದಿಂದ 95 ಕಿ.ಮೀ ರವರೆಗೂ ಕಾಲುವೆಯ ಆಧುನೀಕರಣಕ್ಕೆ ಸರ್ಕಾರ ನೀಡಿರುವ ಅನುದಾನ 
ಎಷ್ಟು ; ಕಾಲುವೆಯ ಆಧುನೀಕರಣದ ಕಾಮಗಾರಿಯನ್ನು ಪ್ರಾರಂಭಿಸುವುದು ಯಾವಾಗ; 


(ಆ) ತುಂಗಭದ್ರಾ ಎಡದಂಡೆ ಕಾಲುವೆಯ ನವಲಿ ಗ್ರಾಮದ ಹತ್ತಿರ ಸಮತೋಲನ ಜಲಾಶಯ 
ನಿರ್ಮಿಸುವುದಕ್ಕೆ ವಿಸ್ತಂತ ಯೋಜನಾ ವರದಿಯನ್ನು (೦) ಸಿದ್ದಪಡಿಸಲು ಸರ್ಕಾರ ನೀಡಿರುವ 
ಅಮುದಾನ ಎಷ್ಟು ; ಇದಕ್ಕಾಗಿ ಟೆಂಡರ್‌ ಕರೆಯಲಾಗುವುದು ಯಾವಾಗ; 


(ಇ) ಕ್ರೈಷ್ಮ್ಠಾ ನದಿಯ ಗೂಗಲ್‌ ಬ್ಯಾರೇಜ್‌ನಿಂದ ಗಣಿಕಲ್ಲಿ ಸಮತೋಲನ ಜಲಾಶಯಕ್ಕೆ ನೀರು ತುಂಬಿಸುವ 
ಯೋಜನೆಗೆ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ; ಸದರಿ ಯೋಜನೆಯ ಕಾಮಗಾರಿಯನ್ನು 
ಪ್ರಾರಂಭಿಸುವುದು ಯಾವಾಗ; ಈ ಯೋಜನೆಯ ಮಂಜೂರಾತಿಗೆ ಬಾಕಿ ಇರುವ ಅನುದಾನ ಎಷ್ಟು? 


